ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿನ ಬೆಳೆ ಸಾಲ ಮನ್ನಾ ಕುರಿತು 
ಶ್ರೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) :- 
244 (06) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಳೆದ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದಿರುವ ಕೃಷಿ ಪತ್ತಿನ ಸಹಕಾರ ಸಂಘಗಳ 
ಮುಖಾಂತರ ರೈತರು ಪಡೆದಿದ್ದ ಬೆಳೆ ಸಾಲಮನ್ನಾ ಈಗಲೂ ಜಚಾಲಿಯಲ್ಲಿದೆಯೇ; 


(ಆ) ಸಹಕಾರ ಸಂಘಗಳಲ್ಲಿ ಈವರೆವಿಗೆ ಎಷ್ಟು ರೈತರು ಬೆಳೆ ಸಾಲವನ್ನು ಮನ್ನಾ ಮಾಡಲಾಗಿದೆ ; ಅದರ 
ಮೊತವೆಷ್ಟು ; (ವಿವರ ನೀಡುವುದು) 


(ಇ) ಮನ್ನಾ ಮಾಡಿರುವ ಮೊತ್ತವನ್ನು ಸರ್ಕಾರದಿಂದ ಆಯಾಯ ಸಂಘಗಳಿಗೆ ತುಂಬಲಾಗಿದೆಯೇ ; 


(ಈ) ಹಾಗಿದ್ದಲ್ಲಿ, ಈವರೆವಿಗೆ ಎಷ್ಟು ಮೊತ್ತವನ್ನು ತುಂಬಲಾಗಿದೆ ? 


